ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ ೦6ನೇ ಜುಲೈ, Dos 
(ಸಮಯ: ಬೆಳಗ್ಗೆ 1.೦೦ ಗ೦ಟೆಗೆ) 


1. ವಿತ್ತೀಯ ಕಾರ್ಯಕಲಾಪಗಳು 


ಅ) 2೦15-16ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಗಳ ಮೇಲೆ ನಡೆದ ಚರ್ಚೆಗೆ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು; 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦7 ಗ್ರಾಮೀಣಾಭ ವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
೦1 ಕೃಷಿ ಮತ್ತು ತೋಟಗಾರಿಕೆ 


ಆ) 2೦15-16ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಯ ಮೇಲೆ ಚರ್ಚೆ. ಸರ್ಕಾರದ 
ಉತ್ತರ ಮತ್ತು ಮತಕ್ಕೆ ಹಾಕುವುದು: 


೦೨ ಸಹಕಾರ 


ಇ) 2೦15-16ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮಂಡನೆ ಮತ್ತು ಚರ್ಚೆ: 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
2೦ ಲೋಕೋಪಯೋಗಿ 


2. ಚುನಾವಣಾ ಪ್ರಸ್ತಾವ 


ಶ್ರೀ ಅ.ಜಬ. ಜಯಚಂದ್ರ (ಕಾನೂನು, ಸಂಸದೀಯ ವ್ಯವಹಾರಗಳು, ಪಶು ಸಂಗೋಪನೆ 
ಮತ್ತು ಮುಖರಾಯಖ ಸಚಿವರು) ಅವರು ;- 


1. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 265(1)ನೇ 
ನಿಯಮದ ಅನುಸಾರವಾಗಿ ವರ್ಗಾಲುಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಸಾರ್ವಜನಿಕ ಲೆಕ್ಕಪತ್ರಗಳ 
ಸಮಿತಿಗೆ ಹದಿನೈದು ಜನ ಸದಸ್ಯರನ್ನು ಚುನಾಯಸಬೇಕೆಂದು ಸೂಚಿಸುವುದು. 


೨. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ ೭268(1)ನೇ 
ನಿಯಮದ ಅನುಸಾರವಾಗಿ ವರ್ಗಾಲುಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಅಂದಾಜುಗಳ ಸಮಿತಿಗೆ 
ಹದಿನೆಂಟು ಜನ ಸದಸ್ಯರನ್ನು ಚುನಾಯಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ.. 


10. 


ಬಿ 


. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 2711ನೇ 


ನಿಯಮದ ಅನುಸಾರವಾಗಿ ವರ್ಗಾಲುಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಸಾರ್ವಜನಿಕ ಉದ್ದಿಮೆಗಳ 
ಸಮಿತಿಗೆ ಹದಿನೈದು ಜನ ಸದಸ್ಯರನ್ನು ಚುನಾಯಸಬೇಕೆ೦ದು ಸೂಚಿಸುವುದು. 


. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 272(1ನೇ 


ನಿಯಮದ ಅನುಸಾರವಾಗಿ ವರ್ಗಾಲುಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಹಕ್ಕುಖಾಧ್ಯತೆಗಳ ಸಮಿತಿಗೆ 
ಒಂಭತ್ತು ಜನ ಸದಸ್ಯರನ್ನು ಚುನಾಯಸಬೇಕೆ೦ದು ಸೂಚಿಸುವುದು. 


. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 277(1ನೇ 


ನಿಯಮದ ಅನುಸಾರವಾಗಿ ವರ್ಗಯಖಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಅಧೀನ ಶಾಸನ ರಚನಾ 
ಸಮಿತಿಗೆ ಹದಿನೈದು ಜನ ಸದಸ್ಯರನ್ನು ಚುನಾಯಸಬೇಕೆ೦ದು ಸೂಚಿಸುವುದು. 


. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ ೭281ನೇ 


ನಿಯಮದ ಅನುಸಾರವಾಗಿ ವರ್ಗಯಖಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಸರ್ಕಾರಿ ಭರವಸೆಗಳ 
ಸಮಿತಿಗೆ ಹದಿನೈದು ಜನ ಸದಸ್ಯರನ್ನು ಚುನಾಯಸಬೇಕೆ೦ದು ಸೂಚಿಸುವುದು. 


. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ ೭283(1)ನೇ 


ನಿಯಮದ ಅನುಸಾರವಾಗಿ ವರ್ಗಾಲುಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಸದಸ್ಯರುಗಳ ಖಾಸಗಿ 
ವಿಧೇಯಕಗಳ ಹಾಗೂ ನಿರ್ಣಯಗಳ ಸಮಿತಿಗೆ ಹತ್ತು ಜನ ಸದಸ್ಯರನ್ನು 
ಚುನಾಯಸಬೇಕೆ೦ದು ಸೂಚಿಸುವುದು. 


. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 5286ನೇ 


ನಿಯಮದ ಅನುಸಾರವಾಗಿ ವರ್ಗಾಲುಸಬಹುದಾದ ಒಂಟಿ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಅನುಸೂಚಿತ ಹಾತಿ ಮತ್ತು 
ಅನುಸೂಚಿತ ಪಂಗಡಗಳ ಸಮಿತಿಗೆ ಹದಿನೈದು ಜನ ಸದಸ್ಯರನ್ನು 
ಚುನಾಲುಸಬೇಕೆಂದು ಸೂಚಿಸುವುದು. 


. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ ೭288ನೇ 


ನಿಯಮದ ಅನುಸಾರವಾಗಿ ವರ್ಗಾಲುಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಹಿ೦ದುಳದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ ಹದಿನೈದು ಜನ ಸದಸ್ಯರನ್ನು 
ಚುನಾಲುಸಬೇಕೆಂದು ಸೂಚಿಸುವುದು. 


ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಕೆಯ 37೦(2)ನೇ 
ನಿಯಮದ ಅನುಸಾರವಾಗಿ ವರ್ಗಾಲುಸಬಹುದಾದ ಒಂಟ ಮತದ ಮೂಲಕ 
ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆ ಸದನ ಸಮಿತಿ ವಸತಿ 
ಸೌಕರ್ಯಗಳ ಸಮಿತಿಗೆ ಹನ್ನೆರಡು ಜನ ಸದಸ್ಯರನ್ನು ಚುನಾಯಸಬೇಕೆಂದು 
ಸೂಚಿಸುವುದು. 

ಜೂ 


ಹ 
11. 19೨4ನೇ ಇಸವಿಯ ಕರ್ನಾಟಕ ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 


ವಿಶ್ವವಿದ್ಯಾನಿಲಯ ಅಧಿನಿಯಮ ಕಲಂ 21(1) (v11)ರ ಮೇರೆಗೆ ಏಕಲ ಸಂಕ್ರಮಣೀಯ 
ಮತದ ಮೂಲಕ ಅನುಪಾತ ಪ್ರಾತಿನಿಧ್ಯದ ನೀತಿಗೆ ಅನುಸಾರವಾಗಿ ಈ ಸಭೆಯು 
ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸೆನೆಟ್‌ಗೆ ಮೂರು ಜನ 
ಸದಸ್ಯರನ್ನು ಚುನಾಲುಸಬೇಕೆಂದು ಸೂಚಿಸುವುದು. 


3. ಶಾಸನ ರಚನೆ 


1 . ವಿಧೇಯಕವನ್ನು ಮಂಡಿಸುವುದು. 


ಕರ್ನಾಟಕ ಲಘು ವಿವಾದ ನ್ಯಾಯಾಲಯಗಳು ಮತ್ತು ಕೆಲವು ಇತರ ಕಾನೂನು (ತಿದ್ದುಪಡಿ) 

ವಿಧೇಯಕ, 2೦15 

ಶ್ರೀ ಟ.ಅ. ಜಯಚಂದ್ರ (ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 

ಪಶುಸಂಗೋಪನೆ ಮತ್ತು ಮುಖರಾಯಿ ಸಚಿವರು) ಅವರು; 

ಅ) 2೦15ನೇ ಸಾಅನ ಕರ್ನಾಟಕ ಲಘು ವಿವಾದ ನ್ಯಾಯಾಲಯಗಳು ಮತ್ತು ಕೆಲವು 
ಇತರ ಕಾನೂನು (ತಿದ್ದುಪಡಿ) ವಿಧೇಯಕವನ್ನು ಮ೦ಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


Il. ವಿಧೇಯಕಗಳನ್ನು ಪರ್ಯಾಲೋಜಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು; 
ಅ) 2೦15ನೇ ಸಾಅನ ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


(11) ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ತಿದ್ದುಪಡಿ) 
ವಿಧೇಯಕ, 2೦15 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು; 
ಅ) 2೦15ನೇ ಸಾಅನ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು 
ಶುಲ್ಕ ನಿಗದಿ)(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಜಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


(ii) ಕರ್ನಾಟಕ ಲಘು ವಿವಾದ ನ್ಯಾಯಾಲಯಗಳು ಮತ್ತು ಕೆಲವು ಇತರ ಕಾನೂನು 
(ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಟ.ಅ. ಜಯಚಂದ್ರ (ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಪಶುಸಂಗೋಪನೆ ಮತ್ತು ಮುಖರಾಯಿ ಸಚಿವರು) ಅವರು; 


ಅ) 2೦15ನೇ ಸಾಅನ ಕರ್ನಾಟಕ ಲಘು ವಿವಾದ ನ್ಯಾಯಾಲಯಗಳು ಮತ್ತು ಕೆಲವು 
ಇತರ ಕಾನೂನು (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


ಪು.ತಿ.ನೋ.. 


೫ [8 


4. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಆರನೇ ಪಟ್ಟ 
ಆ) ದಿನಾಂಕ ೦೭.೦7.೭೦15ರ ನಾಲ್ವನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ ; ಕಂದಾಯ ಸಚಿವರು 


ಶ್ರೀ ವಸಂತ ಬಂಗೇರ ಕೆ.ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 5೨(518) 


ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಆರನೇ ಪಟ್ಟ 


5. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಮನೋಹರ್‌ ಹೆಚ್‌. ತಹಶೀಲ್ದಾರ್‌ ಅವರು ಹಾನಗಲ್‌ ತಾಲ್ಲೂಕಿನ ಗ್ರಾಮೀಣ 
ಪ್ರದೇಶಗಳ ಹಾಳಾಗಿರುವ ರಸ್ತೆಗಳ ಸುಧಾರಣೆಗಾಗಿ ಅನುದಾನ ಬಡುಗಡೆ ಮಾಡಿ 
ಕಾಮಗಾರಿಗಳನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭ ವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಪಿ.ಟ.ರವಿ ಅವರು ಚಿಕ್ಕಮಗಳೂರು ತಾಲ್ಲೂಕಿಗೆ 2೦13-14ನೇ ಸಾಅನಲ್ಲ ಎಂಟು 
ಗ್ರಾಮೀಣ ಶುದ್ಧ ಕುಡಿಯುವ ನೀರಿನ ಘಟಕಗಳು ಮಂ೦ಖಜೂರಾಗಿದ್ದರೂ, ಕಾರ್ಯಾರಂಭ 
ಮಾಡದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭ ವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


3. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ಸರ್ಕಾರದ ವಿವಿಧ ಇಲಾಖೆಗಳ೦ದ 
ಕೊರೆಯುತ್ತಿರುವ ಕೊಳವೆ ಖಾವಿಗಳಗೆ ಬೆಸ್ಮಾ೦ನವರು ವಿದ್ಯುತ್‌ ಸಂಪರ್ಕ ಕಲ್ಪಸಲು 
ನಿರಾಕರಿಸುತ್ತಿರುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


4. ಶ್ರೀಮತಿ ಶಾರದಾ ಪೂರ್ಯ ನಾಯಕ ಅವರು ಶಿವಮೊಗ್ಗ ತಾಲ್ಲೂಕಿನ ಮಡಕಿಚೀಲೂರು 
ಗ್ರಾಮದ ಸರ್ವೆ ನಂ. 78 ಮತ್ತು 79ರಲ್ಲನ ಜಮೀನುಗಳಲ್ಲ ಸಾಗುವಳ ಮಾಡುತ್ತಿರುವ 
ಬಗರ್‌ ಹುಕುಂದಾರರಿಗೆ ಹಕ್ಕು ಪತ್ರಗಳನ್ನು ನೀಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


5. ಶ್ರೀ ಗುರು ಪಾಟೀಲ್‌ ಶಿರವಾಳ ಅವರು ಕೃಷ್ಣಾ ಜಲ ಭಾಗ್ಯ ನಿಗಮದ ನಾರಾಯಣಪುರ 
ಶಾಖೆಯ ಚಿತ್ತಾಪುರ-ಅಂಗಸುಗೂರಿನಿಂದ ಅಡವಿಬಾವಿಯವರಿಗೆ ರಸ್ತೆ ಅಭಿವೃದ್ಧಿ 
ಕಾಮಗಾರಿಗೆ ಸಲ್ಲಸಲಾಗಿದ್ದ ತಾಂತ್ರಿಕ ಬಡ್‌ನ್ನು ಸಹಾಯಕ ಕಾರ್ಯಪಾಲಕ 
ಇಂಜನಿಯರ್‌ ಅವರು ನಿಯಮಬಾಹಿರವಾಗಿ ತಿರಸ್ಥರಿಸಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು 
ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಯು.ಜಬ. ಬಣಕಾರ ಅವರು ಹಾವೇರಿ ಜಲ್ಲೆ ಹಿರೇಕೆರೂರ ತಾಲ್ಲೂಕಿನ ಮೈದೂರ 
ಗ್ರಾಮದ ಕೃಷಿ ಜಮೀನುಗಳಲ್ಲಿ ಸಾಗುವಳ ಮಾಡುತ್ತಿರುವ ಜಮೀನು ಮಾಲೀಕರ 
ಸಮಸ್ಯೆಗಳಗೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 

ಹ 


7. ಶ್ರೀ ಜೆ.ಟ. ಪಾಟೀಲ್‌ ಅವರು ಆಲಮಟ್ಟಿ ಜಲಾಶಯದ ಹಿನ್ನೀರಿನಿ೦ದ ಬಾಗಲಕೋಟೆ 


ಜಲ್ಲೆಯಲ್ಲ ನೈಸರ್ಗಿಕವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ ಉನ್ನತ 
ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಮಾಲೀಕಯ್ಯ ವೆಂಕಯ್ಯ ಗುತ್ತೇದಾರ್‌ ಅವರು ಕಲಬುರ್ಗಿ ಜಲ್ಲೆ ಅಫಜಲಪುರ್‌ 
ಮತಕ್ಷೇತ್ರಕ್ಕೆ ಬಸವ, ಡಾಅ೦ಬೇಡ್ಕರ್‌ ಹಾಗೂ ವಾಖಪೇಂಯ ಯೋಜನೆಯಡಿಯಲ್ಲಿ 
ಮನೆಗಳು ಮಂಜೂರಾಗಿದ್ದರೂ., ನೋಡಲ್‌ ಅಧಿಕಾರಿಗಳ ಕೊರತೆಯಿಂದ ಹಣ 
ಬಡುಗಡೆ ವಿಳ೦ಖಬವಾಗಿರುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಎಂ.ಟಿ. ಕೃಷ್ಣ ಪ್ಲಪ್ಪ ಅವರು ತುಮಕೂರು ಜಲ್ಲೆ ತುರುವೇಕೆರೆ ಪಟ್ಟಣದಲ್ಲ ವಾಣಿಜ್ಯ 


ಸಂಕೀರ್ಣವನ್ನು "ನಿರ್ಮಾಣ ಮಾಡಲು 2೦೦೮-೦7ರಲ್ಲ ಹಣ ಚಡುಗಡೆಯಾಗಿದ್ದರೂ, 
ಕಾಮಗಾರಿಯನ್ನು ಪೂರ್ಣಗೊಳಸದಿರುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು, ಇ ಬಾ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ 
ಸಚಿವರ ಗಮನ ಸೆಳೆಯುವುದು. 


ಬ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ. ಹಾಸನ ಹಾಗೂ 


ಹೊಳೆನರಸೀಪುರ ತಾಲ್ಲೂಕುಗಳ ಹಲವು ಸರ್ಕಾರಿ ಐ.ಟ.ಐ. ಕಾಲೇಜ್‌ಗಳಗೆ ಸ್ವಂತ 
ಕಟ್ಟಡಗಳಲ್ಲದೆ ವಿದ್ಯಾರ್ಥಿಗಳಗೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಕಾರ್ಮಿಕ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 


11 ಶ್ರೀ ಹಿಳ್ಳಮುನಿಶಾಮಪ್ಪ ಅವರು ಬೆ೦ಗಳೂರು- ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲರುವ 


ಟೋಲ್‌ನಲ್ಲ ಚ.ಎಂ.ಟ.ಸಿ ಬಸ್‌ಗಳ೦ದ ಹಾಗೂ ಸಾವಲಜನಿಕರಿಂದ ಹೆಚ್ಚಿನ ಶುಲ್ಕವನ್ನು 
ವಸೂಅ ಮಾಡುತ್ತಿರುವುದರಿಂದ ಉಂಟಾಗಿರುವ ತೊಂದರೆಯ "ಬಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವಿ.ಸುನೀಲಕುಮಾರ್‌ ಅವರು ಕಾರ್ಕಳ ತಾಲ್ಲೂಕಿನ ಹಲವು ಸರ್ಕಾರಿ ಪ್ರಾಥಮಿಕ 


ಮತ್ತು ಪ್ರೌಢ ಶಾಲೆಗಳಗೆ ಆರ್‌.ಎಂ.ಎಸ್‌.ಎ. ಯೋಜನೆಯಡಿಯಲ್ಲ ಕಟ್ಟಡ ನಿರ್ಮಾಣ 
ಕಾಮಗಾರಿಗಳಗೆ ಅನುದಾನ ಮಂ೦ಖಜೂರಾಗಿದ್ದರೂ, ಕಾಮಗಾರಿ ಅಪೂರ್ಣವಾಗಿರುವ 
ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಂಜಯ ಜ. ಪಾಟೀಲ್‌ ಅವರು 1೦೦4-೨ರರಲ್ಲ ಪ್ರಾರಂಭವಾದ ಪದವಿಪೂರ್ವ 
ಕಾಲೇಜುಗಳನ್ನು ಇದುವರೆವಿಗೂ ಅನುದಾನಕ್ಕೆ ಒಳಪಡಿಸದಿರುವ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


14. ಶ್ರೀಯುತರುಗಳಾದ ಹೆಚ್‌.ಎಸ್‌. ಪ್ರಕಾಶ್‌, ಹೆಚ್‌.ಕೆ.ಕುಮಾರಸ್ವಾಮಿ ಹಾಗೂ 


ಹೆಚ್‌.ಡಿ.ರೇವಣ್ಣ ಅವರುಗಳು ಹಾಸನ ಅಲ್ಲೆ ಹಾಸನ ತಾಲ್ಲೂಕು ಕಸಬಾ ಹೋಬಳ 
ಬೂವನಹಳ್ಳಿ ಗ್ರಾಮದಲ್ಲ ಕಾನೂನುಬಾಹಿರವಾಗಿ ಖಾಸಗಿಯವರ ಜಮೀನನ್ನು ಟೌನ್‌ 
ಪ್ಲಾನಿಂಗ್‌ ಅನುಮತಿ ಪಡೆಯದೆ ಬಡಾವಣೆ ನಿರ್ಮಿಸುತ್ತಿರುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊೋ4,. 


2೦. 


21. 


. ಶ್ರೀ ಪಿ.ರಾಜೀವ್‌ ಅವರು ರಾಯಭಾಗ ತಾಲ್ಲೂಕು ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲ 


ಇತ್ತೀಚಿನ ಮಳೆ ಮತ್ತು ಗಾಳಯಂದಾಗಿ ರೈತರು ಬೆಳೆದ ಬಾಳೆ ಬೆಳ ನಷ್ಟವಾಗಿದ್ದು, 
ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕೃಷಿ ಮಾರುಕಲ್ಲೆ ಮತ್ತು ತೋಟಗಾರಿಕೆ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಬ.ವೈ. ರಾಘವೇಂದ್ರ ಅವರು ಗ್ರಾಮಾ೦ತರ ಬಾತೆ ಸರಳೀಕರಣಕ್ಕೆ ಯೋಜನೆ 


ರೂಪಿಸುವ ಬಗ್ಗೆ ಮಾನ್ಯ ಕ೦ದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಂ. ಕೃಷ್ಣಾ ಷ್ಞಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆ ಚಿ೦ತಾಮಣಿ ತಾಲ್ಲೂಕಿನಾದ್ಯ೦ತ 


ಕುಡಿಯುವ ನೀರಿನ ತೊಂದರೆಯರಿದ. ಉಂಟಾಗಿರುವ ಪರಿಸ್ಥಿತಿಯ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಡಾ| ಎ.ಬಿ. ಮಾಲಕರೆಡ್ಡಿ ಅವರು ಬೆಳಗಾವಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ 
ಖಾಯಂ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು/ಬೋಧಕ/ಬೋಧಕೇತರ 
ಸಿಬ್ಬ೦ದಿಗಳಗೆ ಹೊಸ ಪಿಂಚಣಿ ಸೌಲಭ್ಯವನ್ನು ಅಳವಡಿಸದಿರುವ ಬಗ್ಗೆ ಮಾನ್ಯ 
ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಸಿ.ಎನ್‌.ಖಾಲಕೃಷ್ಣ, ಕೆ.ಎಂ.ಶಿವಅ೦ಗೇಗೌಡ ಮತ್ತು 


ಹೆಚ್‌.ಡಿ.ರೇವಣ್ಣ ಅವರುಗಳು 2೦15-16ನೇ ಸಾಅನಲ್ಲ ಹೇಮಾವತಿ ಜಲಾಶಯ 
ಯೋಜನಾ ವಲಯ ಮುಖ್ಯ ಇಂಜನಿಯರ್‌ ಕಛೇರಿ ಗೊರೂರು ಇವರ ಲೆಕ್ಕ 
ಶೀರ್ಷಿಕೆಯಲ್ಲ ಜಡುಗಡೆಯಾಗಿರುವ ಅನುದಾನವನ್ನು ಹಂಚಿಕೆ ಮಾಡದಿರುವ ಬಗ್ದೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎನ್‌.ಬಾಲಕೃ್ಯಷ್ಣ ಅವರು ಚನ್ನರಾಯಪಟ್ಟಣ ತಾಲ್ಲೂಕು ನುಗ್ಗೇಹಳ್ಳಿ ಮೊರಾರ್ಜ 
ದೇಸಾಂಖ ವಸತಿ ಶಾಲೆಗೆ ನಿವೇಶನವನ್ನು ಒದಗಿಸಿದ್ದರೂ ಸಹ ಕಾಮಗಾರಿ 
ಪ್ರಾರಂಭಸದಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ಂದುಳದ ವರ್ಗಗಳ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ವೈ.ಎಸ್‌.ವಿ.ದತ್ತ, ಹೆಚ್‌.ಕೆ. ಕುಮಾರಸ್ವಾಮಿ, ಅ.ಜ.ನಿಂಗಯ್ಯ, 
ಹಾಗೂ ಕೆ.ಎಂ.ಶಿವಅ೦ಗೇಗೌಡ ಅವರುಗಳು ಹಾಸನ ಜಲ್ಲೆಯಲ್ಲ ಅವ್ಯಾಹತವಾಗಿ 
ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿರುವ ಬಗ್ಗೆ ಮಾನ್ಯ ಯೊ ಯೋಗಿ 
ಸಚಿವರ ಗಮನ ಸೆಳೆಯುವುದು. 


22. ಶ್ರೀ ಅಪ್ಪಾಣ. ಸಿ.ಎಸ್‌.ನಾಡಗೌಡ ಅವರು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ 


(ಆರ್‌.ಎಂ.ಎಸ್‌.ಎ) ಯೋಜನೆಯಡಿ 2೦14- 15ನೇ ಸಾಅನಲ್ಲ ವಿಜಯಪುರ ಜಲ್ಲೆಯ 
ಮುದ್ದೇ ಹಾಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ NS ಜಡುಗಡೆಯಾದ 
ಅನುದಾನದಲ್ಲ ನಿಗದಿತ ಕಾಮಗಾರಿಗಳನ್ನು ಕೈಗೊಳ್ಳದಿರುವ ಬಗ್ಗೆ ಮಾನ್ಯ ಪ್ರಾಥಮಿಕ 
ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ ಸೆಳೆಯುವುದು. 

ಚ್‌ 


6. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಹೆಚ್‌.ಕೆ.ಕುಮಾರಸ್ತಾಮಿ. ಅ.ಜ.ನಿಂಗಯ್ಯ, ಕೆ.ಜಿ.ಬೋಪಯ್ಯ, 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಿ.ಟ.ರವಿ ಹಾಗೂ ಇತರರು ಕೊಡಗು, ಚಿಕ್ಕಮಗಳೂರು, 
ಶಿವಮೊಗ್ಗ. ಹಾಸನ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಬದ್ದ ಭಾರೀ ಮಳೆ ಮತ್ತು 
ಜರುಗಾಳಯಂದಾಗಿ ಬೆಳಕೆ ನಾಶವಾಗಿ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಪರಿಹಾರ 
ನೀಡಲು ವಿಶೇಷ ಪ್ಯಾಕೇಜ್‌ ಘೋಷಿಸುವಂತೆ ಪ್ರಸ್ತಾಪಿಸಿರುವ ಸೂಚನೆಯ ಬಗ್ಗೆ 
ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ತಾಮಿ. ವೈ.ಎಸ್‌.ವಿ. ದತ್ತ, ಹೆಚ್‌.ಡಿ.ರೇವಣ್ಣ. 
ಡಿ.ಸಿ.ತಮ್ಮಣ್ಣ, ಎನ್‌.ಹೆಚ್‌. ಕೋನರೆಡ್ಡಿ ಹಾಗೂ ಇತರರು ರಾಜ್ಯದ 13 ಜಲ್ಲಾ ಹಾಲು 
ಒಕ್ಕೂಟಗಳ ವ್ಯಾಪ್ಟಿಯಲ್ಲ 15೦೦೦ ಮೆಟ್ರಕ್‌ ಟನ್‌ ಹಾಅನ ಪುಡಿ 
ದಾಸ್ತಾನಿರುವುದರಿಂದ ಕೋಟ್ಯಂತರ ರೂಪಾಲಯುಗಳು ನಷ್ಟವಾಗುತ್ತಿರುವ ಬಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಎಂ.ಗುರುರಾಜ 
ಕಾರ್ಯದರ್ಶಿ 


| ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(http://kla.kar.nic.in/assembly/lob/lob.htm) 


